ಕರ್ನಾಟಕ ವಿಧಾನಸಭೆ 


(15ನೇ ವಿಧಾನಸಭೆ) 
ಮೊದಲನೇ ಅಧಿವೇಶನ 
(2ನೇ ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟಿ 


ಸೋಮವಾರ, ದಿನಾಂಕ 02ನೇ ಜುಲೈ, 2018 
(ಸಮಯ: ಮಧ್ಯಾಹ್ನ 12.30 ಗಂಟೆಗೆ) 


1. ವಿಧಾನ ಮಂಡಲದ ಉಭಯ ಸದನಗಳ ಸದಸ್ಯರುಗಳನ್ನುದ್ದೇಶಿಸಿ 
ಮಾನ್ಯ ರಾಜ್ಯಪಾಲರಿಂದ ಭಾಷಣ 


(ರಾಜ್ಯಪಾಲರ ಭಾಷಣ ಮುಗಿದ ಹದಿನೈದು ನಿಮಿಷದ ನಂತರ) 


2. ಕಾರ್ಯದರ್ಶಿಯವರ ವರದಿ 


ಅ) ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯಲ್ಲಿ ಮಂಡಿಸುವುದು. 


ಕಾರ್ಯದರ್ಶಿಯವರು:- 


ಆ) ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿ/ರಾಜ್ಯಪಾಲರಿಂದ ಒಪ್ಪಿಗೆ 
ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುವುದು. 

ಇ) 14ನೇ ವಿಧಾನಸಭೆಯ ಅಂದಾಜುಗಳ ಸಮಿತಿಯ ಏಳನೇ ವರದಿಯನ್ನು ಸಭೆಯ ಮುಂದೆ 
ಮಂಡಿಸುವುದು. 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


KARNATAKA LEGISLATIVE ASSEMBLY 


(15% ASSEMBLY) 
FIRST SESSION 
(2 ADJOURNED MEETING) 


LIST OF BUSINESS 


Monday, the 2™ July, 2018 
(Time: 12.30 P.M.) 


1. ADDRESS BY HON’BLE GOVERNOR TO THE MEMBERS 


OF BOTH THE HOUSES OF LEGISLATURE 


(15 Minutes after Governor’s Address) 


2. SECRETARY’S REPORT 


a) A copy of the Address delivered by Hon’ ble Governor. 


Secretary to lay:- 


b) A List of Bills which have received the assent of President‘Governor 
subsequent to the last report. 


c) A copy of the 77 Report of the Estimates Committee of 14" Legislative 


Assembly. 
3. OBITUARY REFERENCE 


S. MURTHY 
Secretary 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 
http://Kla. kar.nic.in/assemblyflob/lob. htm 


